ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಭೂ ವ್ಯಾಜ್ಯಗಳಿ೦ಂದ ಅಮಾಯಕ ನಾಗರಿಕರು ಸಮಸ್ಯೆಗೆ ಒಳಗಾಗುತ್ತಿರುವ ಬಗ್ಗೆ 


ಶ್ರೀಕೆ..ವಿ.ನಾರಾಯಣಸ್ವಾಮಿ(ವಿದಾನಸಭೆಯಿಂದಚುನಾಯಿತರಾದವರು):- 
1198 (1303) ಮಾನ್ಯ ಕಂದಾಯ ಸಜಿ ವರು ಈ ವಿಷಯಗಳ ನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಭೂಮಿ ಮಾರಾಟದ ನಂತರ, ಮಾರಾಟಗಾರನ 
ವಾರಸುದಾರರಿಂದ ಭೂ ವ್ಯಾಜ್ಯಗಳು ಎದುರಾಗಿ ಹಲವು ಅಮಾಯಕ ನಾಗರಿಕರು ಸಮಸ್ಯೆಗೆ 
ಒಳಗಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, 2014-15ರಿಂದ ಇಲ್ಲಿಯವರೆಗೆ ಭೂವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ದಾಖಲಾದ ಕೇಸುಗಳ 
ಸಂಖ್ಯೆ ಎಷ್ಟು; (ವರ್ಷವಾರು, ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಭೂಮಿ ಮಾರಾಟಿದ ನಂತರ, ಮಾರಾಟಗಾರನ ವಾರಸುದಾರರಿಂ೦ದ ಯಾವುದೇ ಭೂವ್ಯಾಜ್ಯ 
ಎದುರಾದರೆ, ಮಾರಾಟ ಮಾಡಿದವರ ವಿರುದ್ದ ಕ್ರಿಮಿನಲ್‌ ಕೇಸು ದಾಖಲಿಸುವ ಶಾಸನ ಜಾರಿಗೆ ತರಲು 
ಸರ್ಕಾರ ಉದ್ದೇಶಿಸಿದೆಯೇ; 


(ಈ) ಉದ್ದೇಶಿಸಿದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ ಸರ್ಕಾರ ಸದರಿ ಶಾಸನ ರಚಿಸಿ, ಜಾರಿಗೆ ತರಲು 
ಉದ್ದೇಶಿಸಿದೆ ? 


